ಕರ್ನಾಟಕ ವಿಧಾನ ಪರಿಷತ್ತು 


ದಳಗಳು ಹೆಚ್ಚಾಗಿರುವುದು 


ಸರ್ಕಾರದ ಗಮನಕ್ಕೆ 
ಬಂದಿದೆಯೇ? 

(ಹಾಗಿದ್ದಲ್ಲಿ. ಈ 
ಪ್ರಕರಣಗಳ ಬಗ್ಗೆ 
ಪೂರ್ಣ ಮಾಹಿತಿ 
ನೀಡುವುದು) 

ರಾಜ್ಯದಲ್ಲಿ ಇಂತಹ 
ಸ್ವಯಂ ಪ್ರೇರಿತ 
ಜಾಗರೂಕತೆ ದಳ ಮತ್ತು 
ನೈತಿಕ ಪೊಲೀಸಿಂಗ್‌ 


ಗುಂಪುಗಳಿಂದ ಪಶುವಧೆ 
ಮತ್ತು ಲವ್‌ ಜಿಹಾದ್‌ 
ಹೆಸರಿನಲ್ಲಿ ನಾಗರೀಕರನ್ನು 
ಹಿಂಸಿಸುತ್ತಿರುವುದು 
ನಿಜವೇ? ಹಾಗಿದ್ದಲ್ಲಿ, 
ಇಂತಹ ಪ್ರಕರಣಗಳಲ್ಲಿ 
ರಾಜ್ಯ ಸರ್ಕಾರ 
ಕೈಗೊಂಡಿರುವ 
ಕ್ರಮಗಳೇನು? (ಪೂರ್ಣ 
ಮಾಹಿತಿ ನೀಡುವುದು) 


ನಂತ ಪ್ರಾರಣಗನನ್ನು 


ಹತ್ತಿಕ್ಕಲು ಕೇಂದ್ರ 
ಸರ್ಕಾರ ಕಠಿಣ 
ಕ್ರಮಕ್ಕೆಗೊಳ್ಳುವಂತೆ 
ಆದೇಶಿಸಿರುವುದು 

ನಿಜವೇ? (ಹಾಗಿದ್ದಲ್ಲಿ, 
ಪೂರ್ಣ ವಿವರ 
ನೀಡುವುದು) 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1464 
ಸದಸ್ಯರ ಹೆಸರು ಶ್ರೀ ಕೆ.ಎ. ತಿಪ್ಪೇಸ್ವಾಮಿ (ನಾಮ ನಿರ್ದೇಶನ 
ಹೊಂದಿದವರು) 
ಉತ್ತರಿಸಬೇಕಾದ ದಿನಾಂಕ 10-03-2022 
ಉತ್ತರಿಸುವ ಸಚಿವರು ಗೃಹ ಸಚಿವರು 
A] ಪಕ್ನೆ A ಉತ್ತರ್‌ 
15 [ರಾನ್ಯದ್ಲ ಇತ್ತೀಚಿನ] ಬಂದೆದೆ. 
ವರ್ಷಗಳಲ್ಲಿ ಸ್ವಯಂ ರಾಜ್ಯದಲ್ಲಿ ಇಂತಹ ವ್ಯಕ್ತಿ! ದಳಗಳಿಂದ ಪಶುವಧೆ ಮತ್ತು ಲವ್‌ ಜಿಹಾದ್‌ ಹೆಸರಿನಲ್ಲಿ 
ಪ್ರೇರಿತ ಜಾಗರೂಕತೆ | ನಾಗರೀಕರನ್ನು ಹಿಂಸಿಸುತ್ತಿರುವ ಬಗ್ಗೆ ಕಳೆದ 03 ವರ್ಷಗಳಲ್ಲಿ ದಾಖಲಾಗಿರುವ ಪ್ರಕರಣಗಳ 


ಘಟಕವಾರು ವಿವರ ಕೆಳಕಂಡಂತಿದೆ. 


ಘಟಕೆ ಪಠುವಢೆ'" ಲವ್‌ ಜಿಹಾದ್‌ 
THIS TINO T 202 T2022 | 2015 | 2020 2021 | 2022 
itd | il 
ಮಂಗಳೊರು | 1 — [) [) NN EO 
ನಗರ 
ಪವಾರ 0 NO CT 
[3 1ದಣ ನ್ನಡ TT 4 TT [0 [0 [0 [) 
ಹಾಸನ I H [i [i] [) [SE SE) 
TE SEE 7 [ 
ಲ yl 
ನ 10 TT [i] [) OT [0 
a Sl 
[ ಒಟ್ಟ 3 [3 F] Y R 1 [) 3 0] 


* ಇಂತಹ ಪ್ರಕರಣಗಳು ದಾಖಲಿಸಿದ ನಂತರ ಸಂಬಂಧಪಟ್ಟ ವ್ಯಕ್ತಿಗಳನ್ನು ದಸ್ತಗಿರಿ ಮಾಡಿ 


ಯಾವುದೇ ಅನುಚಿತ ಪ್ರಭಾವಕ್ಕೆ ಮಣಿಯದೇ ಸೂಕ್ತ ಕಾನೂನು ರೀತ್ಯಾ ಕ್ರಮ ಕೈಗೊಳ್ಳಲು 
ಸೂಚಿಸಲಾಗಿದೆ. 

ಸಾರ್ವಜನಿಕರ ಸುರಕ್ಷತೆಗಾಗಿ ಸ್ಥಾಯಿ ಆದೇಶ 1017 ಹಾಗೂ 1032ರ ರೀತ್ಯಾ ಸಮರ್ಪಕ 
ಬೀಟ್‌, ಚೆಕ್‌ ಪೊಸ್ಟ್‌ ಹೊಯ್ದ್ಗಳ ಬಳಸಿ ನಿಗಾವಹಿಸಲಾಗಿರುತ್ತದೆ ಹಾಗೂ ಮುಂಜಾಗ್ರತಾ 
ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. 

ರಾಜ್ಯಾದ್ಯಂತ ಮತೀಯವಾಗಿ ಸಾರ್ವಜನಿಕ ಶಾಂತಿಗೆ ಭಂಗ ಉಂಟು ಮಾಡುವ 
ಕಿಡಿಗೇಡಿಗಳ ವಿರುದ್ಧ ಕಮ್ಮುನಲ್‌ ಗೂಂಡಾ ಶೀಟ್‌ಗಳನ್ನು ತೆರೆಯಲಾಗುತ್ತಿದೆ. 


ಫೊಲೀಸ್‌ ಇಲಾಖೆಯ ವತಿಯಿಂದ ಸಾಮಾಜಿಕ ಜಾಲತಾಣಗಳ ಮೇಲೆ ಸಹಾ ನಿಗಾ 
ಇರಿಸಿ ಅದರಲ್ಲಿ ಪ್ರಜೋದನಾಕಾರಿ ಪೋಸ್ಟ್‌ಗಳನ್ನು ಭಿತ್ತರಿಸುವವರ ಮೇಲೆ ಪ್ರಕರಣವನ್ನು 
ದಾಖಲಿಸಲಾಗುತ್ತಿದೆ. - 

ಮತೀಯ ಅಂಶವುಳ್ಳ ಪ್ರತಿಯೊಂದು ಸಣ್ಣ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿ 
ಮುಂಜಾಗ್ರತಾ ಕ್ರಮವಾಗಿ ಎಲ್ಲಾ ಸಮುದಾಯದ ಮುಖಂಡರನ್ನು ಒಟ್ಟುಗೂಡಿಸಿ ನಾಗರಿಕ 
ಸಮುದಾಯ ಶಾಂತಿ ಸಭೆಗಳನ್ನು ಹೊಲೀಸ್‌ ಠಾಣಾ ಮಟ್ಟದಲ್ಲಿ ನಡೆಸಲಾಗುತ್ತಿದೆ. 


ಸಮಾಜದಲ್ಲಿ ಶಾಂತಿ ಕದಡುವ ಕೃತ್ಯ ಎಸಗುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ 
ಜರುಗಿಸಿ ಆರೋಪಿಗಳನ್ನು ದಸ್ತಗಿರಿ ಮಾಡಲಾಗುತ್ತಿದೆ. 

ಕಲಂ: 107 ಸಿಆರ್‌ಪಿಸಿ ರೀತ್ಯಾ ಸದರಿ ವ್ಯಕ್ತಿಗಳ ವಿರುದ್ಧ ಪ್ರಕರಣ ದಾಖಲಿಸಲಾಗುತ್ತಿದೆ. 
ಸಾರ್ವಜನಿಕ ಸುರಕ್ಷತಾ ಅಧಿನಿಯಮ-2018ರ ಅಡಿಯಲ್ಲಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಸಿ.ಸಿ 
ಕ್ಯಾಮರಾಗಳ ಅಳವಡಿಸುವುದು ಹಾಗೂ ಮುಂತಾದ ಮುಂಜಾಗ್ರತ ಕ್ರಮಗಳನ್ನು 
ಕೈಗೊಳ್ಳಲಾಗಿದೆ. 


I 
ಸಂಖ್ಯೆ:ಹೆಚ್‌ಡಿ 102 ಎಸ್‌ಎಸ್‌ಟಿ 2022 


(eC) 
(ಆರಗ ಜ್ಞಾನೇಂದ್ರ” 
ಗೃಹ ಸಚಿವರು 


